ಕಾಡಂಚಿನ ಬದುಕು | ಮಕ್ಕಳು ಕಲಿತಿರುವ ಪಾಠಗಳು 


ಅಂಕಿತ್‌ ಶುಕ್ಲಾ 


ಮನುಷ್ಯ ಚಟುವಟಕೆಗಳ೦ಂದ ದೂರ ಉಳದ ಕಾಡು, ಅನೇಕ 
ಜಾತಿಯ ಗಿಡಮರಗಳು, ಪೊದೆ ಬಳ್ಜಗಳು ಹಾಗೂ ಪ್ರಾಣಿ - 
ಪಕ್ಷಿಗಳಗೆ ನೆಲೆವೀಡಾಗಿರುತ್ತದೆ. ಆದರೆ ಮರ ಗಿಡಗಳನ್ನು 
ಕಡಿದಾಗ, ಭೂಮಿ ತನ್ನ ನೈಸರ್ಗಿಕ ಅರಣ್ಯದ ಆವರಣವನ್ನು 
ಕಳೆದುಕೊಳ್ಳುವುದಷ್ಟೇ ಅಲ್ಲ. ಈ ಪ್ರಾಣಿಗಳು ತಮ್ಮ ಸಹಜ 
ವಾಸಸ್ಥಾನವನ್ನು ಕಳೆದುಕೊಳ್ಳುತ್ತವೆ ಮತ್ತು ನಿಧಾನವಾಗಿ 
ಅಳಅವಿನಂಚಿಗೆ ಸಾಗುತ್ತವೆ. ಪ್ರಾಕೃತಿಕ ಪರಿಸರದ 
ಸಮತೋಲನವನ್ನು ಭಂಗಗೊಆಸುವ ಮತ್ತು ಅಂತಿಮವಾಗಿ 
ಅದನ್ನು ಹಾಳುಮಾಡುವ ಮಾನವ ಅತಿಕ್ರಮಣದ ಅನೇಕ 
ಉದಾಹರಣಿಗಳವೆ. ಬಹುಪಾಲು ವಿದ್ಯಾರ್ಥಿಗಳಗೆ [od 
ಸಂಗತಿಗಳ ಕುರಿತು ಒಂದಿಷ್ಟು ಅರಿವಿದೆಯಾದರೂ, ವಾಸ್ತವಿಕ 
ಸಂಗತಿಗಳನ್ನು ಮತ್ತೆಮತ್ತೆ ಹೇಳ ಮನದಟ್ದಾಗಿಸಲು. ನಮ್ಮ 
ಪರಿಸರ ವ್ಯವಸ್ಥೆಯ ಬಗ್ಗೆ ಮತ್ತು ಪ್ರಕೃತಿಯು ಪ್ರವಾಹ. 
ತಾಪಮಾನ ಎಏರಿಕೆಗಳಂತಹ ನೈಸರ್ಗಿಕ ವಿಕೋಪಗಳ 
ಮೂಲಕ ನಮ್ಮ ಮೇಲೆ ತಿರುಗಿ ಜಳದಂತೆ ಅದರಲ್ಲನ 
ಸಮತೋಲನವನ್ನು ಕಾಪಾಡಿಕೊಳ್ಳುವ ನಿಟ್ಟನಲ್ಲ ನಾವೇನು 
ಮಾಡಬಲ್ಲಿವು ಎನ್ನುವುದರ ಅರಿವು ಮೂಡಿಸಲು ನಿರಂತರವಾದ 
ಸಂವಾದದ ಅಗತ್ಯವಿದೆ. 


ಇ 
5 
BR 


ಪ್ರಕೃತಿ ಶಿಬಿರ 


ನದಿ. ಕಾಡು. ಗುಡ್ಡ ಬೆಟ್ಟ ಮುಂತಾದ ಜಾಗಗಳಗೆ ಭೇಟ 
ನೀಡುವುದರ ಮೂಲಕ ಪ್ರಕೃತಿಯನ್ನು ಅನ್ನೇಷಿಸುವುದು. 
ಅವುಗಳ ಬದ್ದೆ ಪುಸ್ತಕಗಳಲ್ಲ ಹಿದುವುದಕ್ಕಿಂತಲೂ ಹೆಚ್ಚು 
ಪರಿಣಾಮಕಾರಿ. ಟಿಟ್ಟಕೋ ಕುರೋಯನಾಗಿ (Tetsuko 
Kuroyanagi) ಅವರ, ತೊತ್ತೋ-ಚಾನ್‌: ದ ಅಟ್ಡ್‌ ಗರ್ಲ್‌ ಅಟ್‌ 
ದ ವಿಂಡೋ (Totto-Chan: The Little Girl atthe Window) 
ಎಂಬ ಪುಸ್ತಕದಲ್ಲ ಇದನ್ನು ಹೇಳಲಾಗಿದೆ. ಈ ಕಥೆಯಲ್ಲ. 
ಮುಖ್ಯೋಪಾಧ್ಯಾಯರು ವಿದ್ಯಾರ್ಥಿಗಳನ್ನು ಕಾಡಿಗೆ 
ಕರೆದುಕೊಂಡು ಹೋಗುತ್ತಾರೆ ಮತ್ತು ಅಲ್ಲ ನೋಡಿದ ಮರಗಿಡ 
ಮತ್ತು ಇತರ ಸಂಗತಿಗಳ ಬಗ್ಗೆ ಮಕ್ನಳ ಅನಿಸಿಕೆಗಳನ್ನು 
ಆಲಸುತ್ತಾರೆ. ಆಗ ಅವರಿಗೆ ತನ್ನು ವಿದ್ಯಾರ್ಥಿಗಳಗೆ ಪ್ರಕೃತಿಯ 
ಕುರಿತಾದ ಜ್ಞಾನ ಎಷ್ಟು ಮುಖ್ಯ ಎನ್ನುವುದು ಸಷ್ಟವಾಗಿ 
ಅರ್ಥವಾಗುತ್ತದೆ. 


ಈ ಕಥೆಯುಂದ ಸ್ಪೂರ್ತಿ ಪಡೆದ ನಾವು ಕೆಲವು ಶಿಕ್ಷಕರು ಮತ್ತು 
ಸಂಪನ್ಕೂಲ ವ್ಯಕ್ತಿಗಳು ಸರ್ಕಾರಿ ಶಾಲೆಯೊಂದರ ಕೆಲವು 


ಚಿತ್ರ 1 : ಪ್ರಕೃತಿ ಸಂಚಾರಕ್ಕೆ ಹೊರಟಿರುವ ವಿದ್ಯಾರ್ಥಿಗಳು 


ಅಜೀಂ ಪ್ರೇಮ್‌ಜಿ ಯೂನಿಷರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


39 


40 


ಮಕ್ಕಳೊಂದಿಗೆ ಹತ್ತಿರದ ಕಾಡೊಂದಕ್ಕೆ ಭೇಟ ನೀಡುವ 
ಯೋಜನೆಯನ್ನು ಹಾಕಿದೆವು. ನಾವು ಈ ಚಟುವಟಕೆಯನ್ನು 
ಖೇಸಿಗೆ ಪಶಿಟರದ ವೇಕೆಯಲ್ಲ ಆಯೋಜಸಿದೆವು. ಚಿತ್ರ 
ಬಡಿಸುವುದು. ಬಣ್ಣ ತುಂಬುವುದು ಮತ್ತು ಪದ್ಯಗಳನ್ನು 
ವಾಚಿಸುವುದು ಇತ್ಯಾದಿ ಚಟುಚಟಕೆಗಳ ಮೂಲಕ 
ಪ್ರತಿಯೊಂದು ಮಗುವಿನ ಬಗೆಯೂ ತಿಆದುಕೊಳ್ಳತೊಡಗಿದೆವು. 
ಮಕ್ಕಳ ಜೊತೆಗೆ ಒಮ್ಮೆ ಬಾಂಧವ್ಯ ಬೆಳೆದ ನಂತರ ಪ್ರಕೃತಿ 
ಸಂಚಾರಕ್ಕೆ ಹೋಗಲು ನಿರ್ಧರಿಸಿದೆವು. 


ಸಂಚಾರದ ವೇಳೆ, ವಿವಿಧ ಗಿಡಮರಗಳ ಬಗ್ಗೆ. ಜಲಮೂಲಗಳ 
ಬಗ್ದೆ ಮತ್ತು ಇವುಗಳಗೆ ಸಂಬಂಧಿಸಿದಂತೆ ಅವರ ಹಳ್ಜಗಳಲ್ಪ 
ನಡೆಯುವ ಆಚರಣಿಗಳ ಬಗ್ಗೆ ಮಕ್ಕಳಗೆ ಬಹಳಷ್ಟು ಗೊತ್ತು 
ಎನ್ನುವುದು ನಮಗೆ ತಿಆಯಿತು. ನಮಗೆ ಎದುರಾದ ವಿವಿಧ 
ಜಾತಿಯ ಮರಗಳ ವಿಶಿಷ್ಟ ಗುಣಲಕ್ಷಣಗಳ ಬಣ್ಣೆ ಅವರು 
ಮಾತನಾಡಿದರು. ಯಾವ ಮರದಿಂದ ಯಾವ ಹಣ್ಣು ಸಿಗುತ್ತದೆ, 
ಅದನ್ನು ಬಕಸುವುದು ಹೇಗೆ, ಅದು ಹಣ್ಣೋ ತರಕಾರಿಯೋ 
ಎಂಬುದನ್ನು ಅವರು ತಿ೪ದಿದ್ದರು. 


ಅವರ ಹಳ್ಳಿಯು ಕಾಡಿಗೆ ಬಹಳ ಸಮೀಪದಲ್ಲತ್ತು. ನೀರಿನಂತಹ 
ಅನೇಕ ಸಂಪನ್ಮೂಲಗಳು ಹೇರಳವಾಗಿದ್ದವು. ಬಹುತೇಕ 
ಪ್ರತಿಯೊಂದು ಮನೆಯಲ್ಲಯೂ ಒಂದೊಂದು ಬಾವಿ ಇದ್ದು 
ಅದನ್ನವರು ಉಪಯೋಗಿಸುತ್ತಿದ್ದರು. ಅದರ ನೀರನ್ನು 
ಯಾವುದಕ್ಕೆ ಬಳಸಲಾಗುತ್ತದೆ ಎಂಬುದನ್ನು ಅವಲಂಜಸಿ 
ಮಕ್ಕಳು ಪ್ರತಿಯೊಂದು ಬಾಪಿಗೂ ಒಂದೊಂದು ಹೆಸರನ್ನು 
ಬಳಸುತ್ತಿದ್ದರು. ಉದಾಹರಣೆಗೆ, ಹೊಲಗದ್ದೆಗಳಗೆ ನೀರುಣಿಸಲು 
ಬಳಸುತ್ತಿದ್ದ ಬಾವಿಯನ್ನು ನೀರಾವರಿ ಬಾವಿ ಎಂದು 
ಕರೆಯುತ್ತಿದ್ದರು. ಕಾಡಿನಲ್ಲ ಮತ್ತು ಅವರ ಹಳ್ಳಯಲ್ಲ ಸಂಚರಿಸಿದ 
ಮೇಲೆ ನಾವು ಮಕ್ಕಕೊಡನೆ ಮರಗಳ ಉಪಯೋಗದ ಬಣ್ಣೆ 
ಚರ್ಜಸಿದೆವು. ಅವರ ಉತ್ತರಗಳನ್ನು ಕೇಃ ನಮಗೆ 
ಆಶ್ಚರ್ಯವಾಯುತು. ಅವರಿಗೆ ಎಷ್ಟೊಂದು ತಿಆದಿತ್ತು' ತಮ್ಮ 
ಜೀವನೋಪಾಯವು ನಡೆಯುವುದು ಕಾಡಿನಿಂದಲೇ ಎನ್ನುವುದು 
ಅವರಿಗೆ ಗೊತ್ತಿತ್ತು. ಅಲ್ಲ ಸಿಗುವ ಹಣ್ಣುಗಳನ್ನು ಅವರು 
ತಿನ್ನುತ್ತಿದ್ದರು. ತಮ್ಮ ಆದಾಯದ ಪ್ರಮುಖ ಮೂಲವಾದ ಇಪ್ಪೆ 
(ಮಹುವಾ) ಮರದ ಜೀಜಗಳನ್ನು ಹೆಕ್ಕುತ್ತಿದ್ದರು. ಬೀಡಿ ಕಟ್ಟಲು 
ಬಳಸುವ ಜಡಿ ಎಲೆ ಮರ/ತುಪ್ರ ಮರದ (tೀಗdಲಟ pt) 
ಎಲೆಗಳು ಅವರ ಆದಾಯದ ಮತ್ತೊಂದು ಮೂಲವಾಗಿದ್ದವು. 
ಕಾಡಿನಿಂದ ಎಲೆಗಳನ್ನು ಕಿತ್ತು ತಂದು. ಕಟ್ಟು ಕಟ್ಟ ಹೇಗೆ 
ಒಣಗಿಸಲಾಗುತ್ತದೆ ಎ೦ಬ ಇಡೀ ಬೀಡಿ ಕಟ್ಟುವ ಪ್ರಕ್ರಿಯೆ ಅವರಿಗೆ 
ತಿಆದಿತ್ತು. ಮಕ್ಕಳು, ಅಡುಗೆಯಲ್ಲ ಬಳಸುವ ಕಮಲದ ಗಿಡದ 
ವಿವಿಧ ಭಾಗಗಳ ಬಗ್ಗೆ ಅಂದರೆ, ಸ್ಹಾದಿಷ್ಟವಾದ 
ಮೇಲೋಗರ/ಗೊಜ್ಜು ಪಲ್ಯ ತಯಾರಿಸಲು ಬಳಸುವ ಅದರ 
ದಂಟು ಮತ್ತು ಹೂವಿನ ಒಳಭಾಗದಲ್ಲರುವ ಚಿಕ್ಕ ಸಿಹಿ ಬೀಜಗಳ 
ಬದ್ಧೆ ಕೂಡ ಮಾತನಾಡಿದರು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟಿ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


ನಂತರ ಚರ್ಚೆಯು ಅವರ ಹಳ್ಳಯಲ್ಪ್ಲರುವ ಸಣ್ಣ ಅಣೆಕಲ್ಟೆಯತ್ತ 
ತಿರುಗಿತು. ಅದನ್ನು ನೀರಾವರಿಗೆ ಹೇಗೆ ಬಳಸಲಾಗುತ್ತದೆ ಮತ್ತು 
ನೀರು ಕೊಯ್ದು ಇತ್ಯಾದಿ ಅದರ ಬಳಕೆ ಮತ್ತು ಉಪಯೋಗದ 
ಬಗ್ಗೆ ವಿವರವಾಗಿ ಚರ್ಚೆ ನಡೆಯುತು. ಆರಂಭದಲ್ಲಿ ಮಕ್ಷಳು ತಾವು 
ನೀರಾವರಿಗೆ ಹೇಗೆ ನದಿಗಳ ಮೇಲೆ ಅವಲಂಜತರಾಗಿದ್ದೇವೆ 
ಎಂಬುದರ ಬಧ್ವೆ ಮಾತನಾಡಿದ್ದರು. ಮತ್ತಷ್ಟು ಕೆದುಕುತ್ತಾ 
ಮುಂದುವರಿದಾಗ, ಅವರು ನೀರಾವರಿಗೆ ಒಂದಲ್ಲ ಒಂದು 
ರೀತಿಯಲ್ಲ ಮಳೆಯನ್ನು ಆಶ್ರಯುಸಿರುವುದು ತಿಆದುಬಂತು. ಈ 
ಚರ್ಚೆ ಮುಗಿದ ಮೇಲೆ ನಾವು ಆ ಸಣ್ಣ ಅಣೆಕಟ್ಟೆಯ ಬಳ 
ವಿಹಾರಕ್ಕೆಂದು ಹೋದೆವು. ಅವರು ಒಲೆ ಹೂಡಿ ಅಡುಗೆ 
ಮಾಡಿದರು. ಅದಕ್ಕೆ ಬೇಕಾಗಿದ್ದ ಸೌದೆಯನ್ನು ಅಲ್ಲಯೇ 
ಸುತ್ತಮುತ್ತ ಕಲೆಹಾಕಿದರು. ಇದನ್ನೆಲ್ಲ ಮಾಡುವಾಗ ಮಕ್ಕಳು ಕಸ 
ಚೆಲ್ಲಅಲ್ಲ. ಅವರು ತಮ್ಮ ಮನೆಯ ಹಿತ್ತಅನಲ್ಲಯೇ ಬೆಳೆದ 
ತರಕಾರಿಗಳನ್ನು ಬಳಸಿದ್ದರು. ನಾವೆಲ್ಲ ಊಟಕ್ಕಾಗಿ ಮರದ 
ಎಲೆಗಳನ್ನು ಮಡಚಿ, ಅವುಗಳಗೆ ಕಡ್ಡಿಗಳನ್ನು ಚುಚ್ಚಿ ತಟ್ಟೆಗಳನ್ನು 
ತಯಾರಿ ಮಾಡಿಕೊಂಡೆವು. ಅವರು ಇದನ್ನೆಲ್ಲ ಮಾಡುವುದನ್ನು 
ಗಮನಿಸಿ. ಹಳ್ಳಯಲ್ಲರುವ ಮಕ್ಕಳು ಅದಾಗಲೇ ಸುಳ್ಳಿರವಾದ 
ಬದುಕನ್ನು ಬದುಕುತ್ತಿದ್ದಾರೆ ಎಂಬುದನ್ನು ನಾನು ಮನಗಂಡೆ. 


ಸರ್ಕಾರಿ ಯೋಜನೆಗಳ ಬಗ್ಗೆ ತಿಳಿಯಪಡಿಸಿದ್ದು 


ಛತ್ತಿಸ್‌ಗಡ್‌ನ ಮುಖ್ಯಮಂತ್ರಿಗಳು ಅಧಿಕಾರವನ್ನು 


ವಹಿಸಿಕೊಂಡಾಗ, ಎಲ್ಲರೂ ಕಾಪಾಡಿಕೊಳ್ಳಬೇಕಾದ ನಾಲ್ದು 
ಗುರುತುಗಳನ್ನು ರಾಜ್ಯಕ್ಕೆ ನೀಡಿದ್ದರು. ಅವು, ನರ್ವ (ನೀರಿನ 
ವ್ಯವಸ್ಥೆ). ಗರ್ವ (ಪಶು ಸಂಪತ್ತು. ಘುರ್ವ (ಗೊಬ್ಬರದ 
ಗುಂಡಿ/ತಿಪ್ಲೆ) ಮತ್ತು ಬಾರಿ (ಕೈ ತೋಟ/ ಹಿತ್ತಿಲು ತೋಟ). 


ಅಂತರ್ಜಲ ಮರುಪೂರಣ, ನೀರಾವರಿ ಮತ್ತು ಸಾವಯವ ಕೃಷಿ 
ಯೋಜನೆಗಳ ಮೂಲಕ ಕೃಷಿಕರಿಗೆ ಎರಡು ಬೆಳೆಗಳನ್ನು 
ಬೆಳೆಯಲು ಸುಲಭವಾಗುತ್ತದೆ, ಜಾನುವಾರುಗಳನ್ನು ಸರಿಯಾಗಿ 
ನೋಡಿಕೊಳ್ಳಲು ಸಾಧ್ಯವಾಗುತ್ತದೆ, ಪಾರಂಪರಿಕ ಕೈ 
ತೋಟ/ ಹಿತ್ತಿಲು ತೋಟ ಮತ್ತು ಗ್ರಾಮೀಣ ಆರ್ಥಿಕತೆ 
ಬಲಗೊಳ್ಳುತ್ತದೆ ಮತ್ತು ಎಲ್ಲ ಜನರ ಪೌಷ್ಟಿಕಾಂಶದ ಮಟ್ಟ 
ಸುಧಾರಿಸುತ್ತದೆ ಎನ್ನುವುದು ರಾಜ್ಯ ಸರ್ಕಾರದ 
ನಂಜಕೆಯಾಗಿದೆ. ತಮ್ಮ ಹಳ್ಳಗಳು ಮತ್ತು ಜನಜೀವನದ 
ಗುಣಮಟ್ಟದ ಮೇಲೆ ನೇರ ಪರಿಣಾಮವನ್ನು ಬೀರುವ ಇಂತಹ 
ಉಪಕ್ರಮಗಳ ಅರಿವು ಕೂಡ ವಿದ್ಯಾರ್ಥಿಗಳಗೆ ಆಗಖೇಕಿದೆ. 
ನಾವು ಕೆಲಸ ಮಾಡುವ ಶಾಲೆಯೊಂದು ತನ್ನು ಸಮೀಪ ಇರುವ 
ಗೋಶಾಲೆಯೊಂದಕ್ಕೆ ಶೈಕ್ಷಣಿಕ ಭೇಟಯೊಂದನ್ನು 
ಆಯೋಜಿಸಿತು. ತಮ್ಮ ಪಠ್ಯಪುಸ್ತಕಗಳಲ್ಲ ಆ ಉಪಕ್ರಮಗಳ 
ಕುರಿತು ಓದುವಾಗ ಅವುಗಳ ಜೊತೆಗೆ ಸಂಬಂಧ ಕಲ್ತಸಿಕೊಳ್ಳಲು 
ಮಕ್ಕಳಗೆ ಸಾಧ್ಯವಾಗುವ ಹಾಗೆ ಅವುಗಳನ್ನು ವಾಸ್ತವದಲ್ಲ 
ತೋರಿಸುವುದು ಆ ಭೇಟಯ ಉದ್ದೇಶವಾಗಿತ್ತು. ಈ 
ಸಂಬಂಧವಾಗಿ ಮಕ್ಕಳು ಚಿಕ್ಕದೊಂದು ಪ್ರವಾಸವನ್ನು 
ಕೈಗೊಂಡರು. ಹಸುಗಳು ಹಾಲು ಕೊಡುವುದಷ್ಟೇ ಅಲ್ಲದೆ ಇನ್ನೂ 
ಹೆಚ್ಚನ ರೀತಿಯಲ್ಲ ಹೇಗೆ ಉಪಕಾರಿಯಾಗಿವೆ. ಎಷ್ಟು 
ಸುಲಭವಾಗಿ ಗೊಬ್ಣರವನ್ನು ತಯಾರಿಸಬಹುದು ಮತ್ತಿತರ 
ಚಿಕ್ಕಚಿಕ್ಕ ವಿವರಗಳನ್ನು ತಿಆದುಕೊಳ್ಳುವುದರಲ್ಪ್ಲಯೂ ಅವರು 
ತುಂಬಾ ಆಸಕ್ತರಾಗಿದ್ದರು. ಈ ಎಲ್ಲ ಸಂವಾದಗಳ ನಂತರ ನಾನು 
ಹೇಳುವುದೇನೆಂದರೆ, ಹಳ್ಳಗಕಲ್ಲ ಇರುವ ಮಕ್ಕಳಗೆ, ಪ್ರಕೃತಿಗೆ 
ಸಂಬಂಧಿಸಿದಂತೆ ವಿವಿಧ ವಿಷಯಗಳ ಬಧ್ಣೆ ಸಾಕಷ್ಟು ಅರಿವು 
ಇದೆ. ಅವರು ಬದುಕುವ ರೀತಿಯು ಪರಿಸರ ನಾಶವಾಗದಂತೆ 
ನೋಡಿಕೊಳ್ಳುತ್ತದೆ. ಅದು ಅವರ ಆದಾಯದ ಪ್ರಮುಖ ಮೂಲ 
ಅಥವಾ ಅವರ ಜೀವನೋಪಾಯವು ಸಂಪೂರ್ಣವಾಗಿ 
ಪ್ರಕೃತಿಯನ್ನು ಅವಲಂಜಸಿದೆ. ಅದು ಮರಗಿಡಗಳೇ ಆಗಿರಲ, 
ನದಿತೊರೆಗಕೇ ಆಗಿರಅ ಅವರು ಅದನ್ನು ಸಂರಕ್ಷಿಸಲು, 
ಸು್ಳಿರವಾಗಿಡಲು ಪ್ರಯತ್ನಿಸುತ್ತಾರೆ. ಹಾಗಿದ್ದಲ್ಲ ಮಾತ್ರ ಅವರಿಗೆ 
ಪ್ರಾಕೃತಿಕ ಸಂಪತ್ತು ನಿರಂತರವಾಗಿ ಪೂರೈಕೆಯಾಗುತ್ತದೆ ಮತ್ತು 
ಅದೇ ವೇಳೆಗೆ ನೈಸರ್ಗಿಕ ಜಗತ್ತು ನಾಶವಾಗದೇ ಉಳಯುತ್ತದೆ. 


ಚಿತ್ರ 2: ಕಮಲ ಫಲ 


ಚಿತ್ರ 3 : ವನ ವಿಹಾರದಲ್ಲಿ ಸಿದ್ದವಾಗುತ್ತಿರುವ ಆಹಾರ 


pr) 


2) 


ಚಿತ್ರ 4 : ಗೋಶಾಲೆಗೆ ಭೇಟಿ ನೀಡಿದ ಮಕ್ಕಳು 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 41 


ಕೃತಜ್ಞತೆ 
ತಮ್ಮನ್ನು ಈ ಬೇಸಿಗೆ ಶಿಬರದಲ್ಲ ಸೇರಿಸಿಕೊಂಡಿದ್ದಕ್ಕೆ ಮತ್ತು ತಾವು ಪಡೆದ ಅನುಭವಕ್ಕಾಗಿ. ಲೇಖಕರು ತಮ್ಯ ಸಹೋದ್ಯೋಗಿಗಳಾದ ಸ್ನೇಹಾ ಮತ್ತು 
ನೀರಜ್‌ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾರೆ 


ಪರಾಮರ್ಶನ 
IGNOU Document (Unit 1: Fa & uafeaoT @1 TATA) 


https://www.downtoearth.org.in/hindistory///how-narwa-garwa-ghurwa-will-improve-rural-economy-of-chhattisgarh-65218 


ಅಂಕಿತ್‌ ಶುಕ್ಲಾ ಅವರು ಲಕ್ನೋದ ಉತ್ತರಪ್ರದೇಶ ಟಿಕ್ಸಿಕಲ್‌ ಯುನಿವರ್ಸಿಟಯಂದ ಎಂಜವಎ ಮತ್ತು ಜ.ಟಿಕ್‌ ಪದವಿಗಳನ್ನು ಪಡೆದಿದ್ದು, 
2೦17ರ ಮಾರ್ಜ್‌ನಲ್ಲ ಅಜೀಂ ಪ್ರೇಮ್‌ಜ ಫೌಂಡೇಷನ್‌ನ ಫೆಲೋಶಿಪ್‌ ಕಾರ್ಯಕ್ರಮಕ್ಕೆ ಸೇರಿದರು. ತಮ್ಮ ಫೆಲೋಶಿಪ್‌ ಮುಗಿಸಿದ ನಂತರ 
ರಾಯಗಢ್‌ ಜಲ್ಲೆಯಲ್ಲ ಕಾರ್ಯ ನಿರ್ವಹಿಸತೊಡಗಿದರು. ಈಗ ಇವರು ಗಣಿತದ ಬೋಧನಾ ವಿಧಾನಕ್ಕೆ ಸಂಬಂಧಿಸಿದ ಕ್ಷೇತ್ರದಲ್ಲ ಕೆಲಸ 
ಮಾಡುತ್ತಿದ್ದಾರೆ. ಇವರ ಕಾರ್ಯಕ್ಷೇತ್ರದ ಬಹುಭಾಗವು ವಸ್ತುವಿಷಯ, ದೃಷ್ಟಿಕೋನ ಮತ್ತು ಗಣಿತದ ಬೋಧನಾ ವಿಧಾನದ ಮೇಲೆ ಗಮನವು 
ಕೇಂದ್ರೀಕೃತವಾಗಿರುವ ಹಾಗೆ ಸರ್ಕಾರೀ ಶಾಲೆಗಳ ಗಣಿತ ಶಿಕ್ಷಕರ ಸಾಮರ್ಥ್ಯಾಭವೃದ್ಧಿಯನ್ನು ಬೆಂಬಅಸುವುದಾಗಿದೆ. ಇವರು ಸರ್ಕಾರೀ 
ಶಾಲೆಗಳಲ್ಲನ ಮಕ್ಕಳ ಜೊತೆಗೂ ಒಡನಾಟ, ಸಂವಾದದಲ್ಲ ತೊಡಗಿಕೊಂಡಿದ್ದಾರೆ. ಅವರನ್ನು 
ankit.shukla@azimpremijifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಸಹನಾ ಹೆಗಡೆ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


42 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


